i ಕನಾ೯ಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 187 (1395) 
2 ಸದಸ್ಯರ ಹೆಸರು : ಶ್ರೀ.ಎಸ್‌.ವಿ.ಸಂಕನೂರ (ಪದವೀದರರ ಕ್ಸೇತ್ರ) 

3 ಉತ್ತರಿಸಬೇಕಾದ ದಿನಾಂಕ : 16-03-2021 

4 ಉತ್ತರಿಸುವ ಸಚಿವರು : ನಗರಾಭಿವೃದ್ಧಿ ಸಚಿವರು 

ಕ್ರ. ಪ್ರಶ್ನೆಗಳು ಉತ್ತರ 

ಸಂ. ನ ಈ 

ಅ) | ಗದಗ-ಬೆಟಗೇರಿ ಸಗರಕ್ಕ ನಿರಂತರ | ಏಷ್ಯಿಯನ್‌ ಅಭಿವೃದ್ಧಿ ಬ್ಯಾಂಕ್‌ ನೆರವಿನ ಉತ್ತರ ಕರ್ನಾಟಿಕ 
ಕುಡಿಯುವ ನೀರು ಸರಬರಾಜು ಯೋಜನೆ | ನಗರ ವಲಯ ಬಂಡವಾಳ ಹೂಡಿಕಾ ಕಾರ್ಯಕ್ರಮದ 
ಯಾವಾಗ ಪ್ರಾರಂಭವಾಯಿತು; ಮತ್ತು ಈ | (ಎನ್‌ಕೌಯುಎಸ್‌ಐಪಿ) ಯೋಜನೆಯಡಿ  ಗದಗ-ಬೆಟಿಗೇರಿ 
ಯೋಜನೆ ' ಪೂರ್ಣಗೊಳಿಸಲು ನಿಗದಿ ಸಗರಕ್ಕೆ 24/7 ನಿರಂತರ ನೀರು ಸರಬರಾಜು ಯೋಜನೆಯನ್ನು 
ಪಡಿಸಿದ ಅವಧಿ ಎಷ್ಟು; ನಿಗಧಿ ಪಡಿಸಿದ ರೂ.72.71 ಕೋಟಿಗೆ ಮೆ/!.ಎಸ್‌ಪಿಎಂಎಲ್‌ ರವರಿಗೆ 
ಅವಧಿಯನ್ನು ಎಷ್ಟು ಭನೆ ದಿನಾಂಕ:24/12/2014 ರಲ್ಲಿ ಗುತ್ತಿಗೆ ವಹಿಸಲಾಗಿರುತ್ತದೆ. 
ವಿಸ್ತರಿಸಲಾಗಿದೆ? ಕರಾರಿನ ಪ್ರಕಾರ ನಿರ್ಮಾಣ ಕಾಮಗಾರಿಯನ್ನು 

ಹೂರ್ಣಗೊಳಿಸಲು ಗುತ್ತಿಗೆ ಅವಧಿ 30 ತಿಂಗಳು 
ನಿಗದಿಪಡಿಸಲಾಗಿದೆ. ವ್ಯವಸ್ಥೆ ಪ್ರಯೋಗಿಕವಾಗಿ ಚಾಲನೆ ನಡೆಸಲು 
3 ತಿಂಗಳ ಕಾಲಾವಧಿ ಹಾಗೂ ಕಾರ್ಯಾಚರಣೆ ಮತ್ತು 
ನಿರ್ವಹಣೆ (Operation & Maintenance) ಗಾಗಿ ಸಿವಿಲ್‌ 
ಕಾಮಗಾರಿ ಮುಕ್ತಾಯದ ಸಂತರ 60 ತಿಂಗಳು 
ನಿಗದಿಪಡಿಸಲಾಗಿದೆ. 

ಹೆಚ್ಚುವರಿ ಕಾಮಗಾರಿಯ ಪರಿಮಾಣಗಳ ಕಾರಣಗಳಿಂದ ಹಾಗೂ 
ಗುತ್ತಿಗೆದಾರರ ವಿಳಂಬದಿಂದ ಗುತ್ತಿಗೆ ಅವಧಿಯನ್ನು 7 ಬಾರಿ 
ವಿಸ್ತರಿಸಿ 28/02/2021ರ ವರೆಗೆ ಎಲ್ಲಾ ಕಾಮಗಾರಿ 
ಸಂಪೂರ್ಣಗೊಳಿಸಲು ಕಾಲ ವಿಸ್ತರಣೆ ಮಾಡಲಾಗಿದ್ದು, ಕೆಲವು 
ಕಾಮಗಾರಿಗಳು ಬಾಕಿ ಇರುವ ಕಾರಣ ಸದರಿ ಕಾಮಗಾರಿ 
ಸಂಪೂರ್ಣಗೊಳಿಸಲು ಮತ್ತೆ 310520201 ರ ರೆಜೆ 
ಕಾಲವಿಸ್ತರಣೆ ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ. 

ಆ) |2447 ಕುಡಿಯುವ ನೀರು ಸರಬರಾಜು | ತುಂಗಭದ್ರಾನದ ಹಮ್ಮಗಿ ಬ್ಯಾರೇಜಿನ ಹತ್ತಿರದ 
ಯೋಜನೆಯನ್ನು ದಿನಾಂಕ: 04.06.2017 | ಮೂಲಸ್ಥಾವರದಿಂದ ಕಚ್ಚಾ ಸಗಟು ನೀರು ನಿರ್ಮಿಸಿ ಎರಡು 
ರಲ್ಲಿ ಲೋಕಾರ್ಪಣೆ ಮಾಡಿರುವುದು | ಹಂತದಲ್ಲಿ ಸುಮಾರು 55 ಕಿಮಿ ದೂರದಿಂದ ಶಿಂಗಟಿರಾಯಣ 
ನಿಜವೇ? ಕೆರೆ ಹತ್ತಿರ ನಿರ್ಮಿಸಿರುವ ಶುದ್ಧೀಕರಣ ಘಟಿಕಕ್ಕೆ ಪಂಪ್‌ ಮಾಡಿ 


ಶುದ್ಧೀಕರಿಸಿದ ನೀರನ್ನು ಗದಗ-ಬೆಟಿಗೇರಿ ಅವಳಿ ನಗರಕ್ಕೆ 
ಜಲಸಂಗ್ರಹಗಾರಗಳ ಮುಖಾಂತರ ವಗರದ ಒಟ್ಟು 14 
ವಲಯಗಳ ಪೈಕಿ 07 ವಲಯಗಳ ಹೊಸ ಕೊಳವೆ ಮಾರ್ಗ 
ಹಾಗೂ ಮನೆ ಸಂಪರ್ಕಗಳಿಗೆ 
ಪ್ರಾಯೋಗಿಕವಾಗಿ ಸರಬರಾಜನ್ನು ಅಂದಿನ 


ಪೂರ್ಣಗೊಳಿಸಿರುವ 
ನೀರು 


_ ಪ್ರಶ್ನೆಗಳು 


ಉತ್ತರ 


ಮಾನ್ಯ ಮುಖ್ಯ ಮಂತ್ರಿಗಳಿಂದ ದಿನಾಂಕ:08062017ರಲ್ಲಿ 
ಚಾಲನೆಗೊಳಿಸಲಾಯಿತು. ಸದ್ಯಕ್ಕೆ ಈ ವ್ಯವಸ್ಥೆಯಿಂದ ನೀರನ್ನು 
ಸರಬರಾಜು ಮಾಡಲಾಗುತ್ತಿದೆ. 


ಇ) | ಗದಗ-ಬೆಟಗೇರಿ ನಗರದಲ್ಲಿ 247 
ಯೋಜನೆ ಅಡಿ ಎಷ್ಟು ಮನೆಗಳಿಗೆ 
ನೀರಿನ ಪೈಪ್‌ ಲೈನ್‌ ಕನೆಕ್ಸನ್‌ 
ಕೊಡಲಾಗಿದೆ; ಇನ್ನು ಎಷ್ಟು 
ಕೊಡಬೇಕಾಗಿದೆ ? 


ಗದಗ-ಬೆಟಿಗೇರಿ ನಗರದಲ್ಲಿ 247 ಯೋಜನೆ ಕಾಮಗಾರಿ ಅಡಿ 
41618 ಮನೆಗಳ ಪಳ ಸಂಪರ್ಕವನ್ನು ಕರಾರಿನಂತೆ 
ನೀಡಬೇಕಾಗಿರುತ್ತದೆ. ಈ ಪೈಕ 36606 ಮನೆಗಳ ನಳ 
ಸಂಪರ್ಕವನ್ನು ನೀಡಲಾಗಿದೆ. ಬಾಕಿ 5012 ಸಂಖ್ಯೆ ಮನೆ ನಳ 
ಸಂಪರ್ಕ ಪ್ರಗತಿಯಲ್ಲಿದೆ. 


ಈ) 1247 ಕುಡಿಯುವ ನೀರು ಸರಬರಾಜು 
ಯೋಜನೆ ಪೂರ್ಣಗೊಳಿಸಲು ಇನ್ನು 
ಅಗಬೇಕಾದ ಕೆಲಸ ಕಾರ್ಯಗಳೇನು; 
(ವಿವರ ನೀಡುವುದು) 


24x7 ಕುಡಿಯುವ ನೀರು ಸರಬರಾಜು ಯೋಜನೆ 
ಪೂರ್ಣಗೊಳಿಸಲು ಇನ್ನು ಆಗಬೇಕಾದ ಕೆಲಸ ಕಾರ್ಯಗಳ 
ವಿವರ ಕೆಳಗಿನಂತಿದೆ: 
ಸಾಧನೆ 
ಕರಾರಿನಂತೆ | ವೇರಿಯೇಷನ್‌ 
ಅಂಶಗಳು ಫಾ: ಪರಿಮಣ ವೇರಿಯೇಷನ್‌ | ಬಾಕಿ 
ಸೇರಿ 
HDPE 300.00 143.27 424.39 18.89 
ವಿತರಣ 4.ಮಿ ೬ಮಿ ೬ಮಿ ಕಿ.ಮಿ 
ಜಾಲದ 
ಪೈಪ್‌ಲೈನ 
DI [4 6.01 6.00 10.25 1.76 
HDPE ಕಮಿ 8.ಮಿ 8.ಮಿ 
ಫೀಡರ್‌ 
ಪೈಪ್‌ಲೈನ 
ಗೃಹೆ ನಳ| ೩41618 -- 36606 | 5012 
ಸಂಪರ್ಕ ಸಂಖ್ಯೆ ಸಂಖ್ಯೆ ಸಂಖ್ಯೆ 
ಮೇಲ್ಮಟ್ಟಿದ 05 -—- 04 01 
ಜಲ ಸಂಖ್ಯೆ ಸಂಖ್ಯೆ ಸಂಖ್ಯೆ 
ಸಂಗ್ರಹೆಗಾರ 
ವಾಲ್ವ 1188 -- 283 905 
ಜೋಡಣೆ ಸಂಖ್ಯೆ ಸಂಖ್ಯೆ ಸಂಖ್ಯೆ 


* ಸುಮಾರು 17ನ ಕಮೀ ನಕ್ನೆಯಲ್ಲಿ ಅನುಮೋದನೆ ಇಲ್ಲದಿರುವ ಕಡೆ 
ಅಳವಡಿಸಲಾಗಿದ್ದು, ಅದನ್ನು ಸಕ್ತಮಗೊಳಸಿಬೇಕಾಗಿದೆ. 


ಉ) | ಈ ಯೋಜನೆ ಪೂರ್ಣಗೊಳಿಸಲು ಇನ್ನು 


ಎಷ್ಟು ಕಾಲಾವಕಾಶ ಬೇಕು? 


ಗುತ್ತಿಣೆದಾರರು ಸದರಿ ಕಾಮಗಾರಿ ಸಂಪೂರ್ಣಗೊಳಿಸಲು ಮತ್ತೆ 
ದಿನಾಂಕ:31/05/2021 ರವರೆಗೆ ಕಾಲವಿಸ್ತರಣೆ ಕೋರಿದ್ದು, 
ಪ್ರಸ್ತಾವನೆ ಪರಿಶೀಲನೆಯಲ್ಲಿರುತ್ತದೆ. 


ಕಡತ ಸಂಖ್ಯೆ; ನಅಇ 71 ಪಿ.ಆರ್‌.ಜೆ 2021 


'ಬಿ.ಎಟುಸವರಾಜ) 
ನಗರಾಭಿವೃದ್ಧಿ ಸಚಿವರು 


